ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 623 
ಸದಸ್ಯರ ಹೆಸರು ಶ್ರೀ ಎಂ.ಎ ಗೋಪಾಲಸ್ವಾಮಿ 
(ಸೈಳೀಯ ಸಂಸ್ಥೆಗಳ ಕೇತು 
ಉತ್ತರಿಸಬೇಕಾದ ದಿನಾಂಕ 17.12.2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಚಿವರು 
ಪ್ರಶ್ನೆ ಉತ್ತರ 


(ಅ) ನವೆಂಬರ್‌-2021ರ 
ಮಾಹೆಯಲ್ಲಿ ನಿರಂತರವಾಗಿ 
ಸುರಿದ ಬಾರೀ ಮಳೆಯಿಂದಾಗಿ 
ರೈತರು ಬೆಳೆದ ಬೆಳೆಗಳು 
ಸಂಪೂರ್ಣವಾಗಿ ಹಾಳಾಗಿ, 
ರಾಜ್ಯದ ಸಾವಿರಾರು ರೈತರು 
ಸಂಕಷ್ಟಕ್ಕೆ ಒಳಗಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ರೈತರಿಗೆ ಸಹಾಯವಾಗುವಂತೆ 
ಸರ್ಕಾರವು ಯಾವುದಾದರೂ 
ಪರಿಹಾರಗಳನ್ನು 
ಘೋಷಿಸಿದೆಯೆೇಳ; 
(ಹೋಪಿಸಿದ್ದಲ್ಲಿ, ಪರಿಹಾರದ 
ವಿವರಗಳನ್ನು ನೀಡುವುದು) 


(ಅ ಈ ಮಳೆಗೆ ಹಾಸನ 
ಜಿಲ್ಲೆಯಲ್ಲಿ ಹಾಳಾಗಿರುವ 
ಬೆಳೆಗಳು ಯಾವುವು; ನಷ್ಟದ 
ಪ್ರಮಾಣ ಮತ್ತು ನಪ್ಪದ 
ಮೌಲ್ಯವೆಷ್ಟು; 

(ತಾಲ್ಲೂಕುವಾರು ಬೆಳೆ ವಿವರ 
ನೀಡುವುದು) 


ನವೆಂಬರ್‌ 2021ರ ಮಾಹೆಯಲ್ಲಿ ನಿರಂತರವಾಗಿ ಸುರಿದ ಭಾರೀ 
ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ 
ಹಾಳಾಗಿರುವು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 

ಬೆಳೆ ಹಾನಿಯಾದ ರೈತರಿಗೆ ಕೇಂದ್ರ ಸರ್ಕಾರದ SDRF/NDRF 
ಮಾರ್ಗಸೂಚಿಯನ್ವಯ ಪ್ರಕೃತಿ ವಿಕೊಪದಿಂದ ಶೇ.33ರಪೃಕ್ಕಿಂತ 
ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿ ಉಂಟಾದಲ್ಲಿ ಇನ್‌ಪುಟ್‌ 
ಸಬ್ಸಿಡಿಯನ್ನು ಪ್ರತಿ ಫಲಾನೆಭವಿಗಳಿಗೆ ಗರಿಪ್ಟ 2 ಹೆಕ್ಟೇರ್‌ಗೆ ಸೀಮಿತ 
ಗೊಳಿಸಿ ಈ ಕೆಳಕಂಡ ದರದಲ್ಲಿ (ಪ್ರತಿ ಹೆಕ್ಟೇರ್‌ಗೆ) ಪಾವತಿಸಲಾಗುತ್ತದೆ: 


ಬೆಳೆ ವಿಧ ದರ (ಹೆಕ್ಟೇರ್‌ಗೆ) 
ಮಳೆಯಾಶ್ರಿತ ರೂ.6800/- 
ನೀರಾವರಿ ರೂ.13,500/- 


ನವೆಂಬರ್‌-2021ರ ಮಾಹೆಯಲ್ಲಿ ನಿರಂತರವಾಗಿ ಸುರಿದ ಹೆಚ್ಚಿನ 


ನವಂಬರ್‌ 2021ರಲ್ಲಿ ಹಾಸನ ಜಿಲ್ದೆಯ ತಾ 
ಕ್ರ.ಸಂ | ತಾಲ್ಲೂಕು 


£ಕುವಾರು ಬೆಳೆನಪ್ಪದ ವಿವರ 
ಭತ್ತ | ಮುಸುಕಿನ |ರಾಗಿ | ಕಡಲೆ 


ಒಟ್ಟು 


3 [ಅರಸೀಕರ [0 1522 23210 23732 
[4 | ಬೇಲೂರು 27 [520 375 932 
[5 | ಚನ್ನರಾಯಪಟ್ಟಣ |0 2050 13100 15150 
ಹೊಳೆನರಸೀಪುರ 420 1150 [0 1595 
ಸಕಲೇಶಪುರ [80 | 10 [80 
[ಒಟ್ಟು 112578962 41234 [10 [51463 


55,82 262.79 | 0.04 


(ಇ) ಇದಕೆ ಪರಿಹಾರವಾಗಿ 
ಹಾಸನ ಜಿಲ್ಲೆಗೆ 
ಬಿಡುಗಡೆಯಾಗಿರುವ 
ಅನುದಾನವೆಷ್ಟು; ಸಂತ್ರಸ್ಥರಿಗೆ 
ಇದುವರೆಗೆ ನೀಡಿದ 
ಪರಿಹಾರವೆಷ್ಟು; 
(ಪ್ರುಕರಣವಾರು ಮತ್ತು 
ತಾಲ್ಲೂಕುವಾರು ವಿವರ 
ನೀಡುವುದು) 
| 

ಕಂಇ 604 ಟಎನ್‌ಆರ್‌ 2021 


ಈ ವರೆಗೂ ಹಾಸನ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾದ 1,09,831 ರೈತರ 
ಬ್ಯಾಂಕ್‌ ಖಾತೆಗೆ ರೂ.5687.57 ಲಕ್ಷಗಳ ಇನ್‌ಪುಟ್‌ ಸಬ್ಬಿಡಿ ನೇರವಾಗಿ 
ಜಮೆಯಾಗಿದೆ. ತಾಲ್ಲೂಕುವಾರು ವಿವರ ಕೆಳಕಂಡಂತಿದೆ: 


ತಾಲ್ಲೂಕು ರೈತರ ಸಂಖ್ಯೆ ಮೊತ್ತ (ರೂ.ಗಳಲ್ಲಿ) 
ಅರಕಲಗೂಡು 10903 38104415 
ek | 25881 121650794 
ಆಲೂರು 7725 42059629 
| ಚೆನ್ನರಾಯಪಟ್ಟಣ 25961 91509647 | 
ಬೇಲೂರು 9396 48570594 
sie ia 10538 | 161974002 
ಹಾಸನ 10049 26202479 
ಹೊಳನರಸೀಪುರ[' 9378 | 38685517 
TOTAL 109831 568757075 


Ho 


ಕಂದಾಯ 


KS 
ಲೇ 
ಶೋ) 
ಸಚಿವರು 


